ಕರ್ನಾಟಿಕ ವಿಧಾನ ಪರಿಷತ್ತು 


| ಚುಕ್ಸೆ ಗುರುತಿಲ್ಲದ ಪ್ರಶ್ರೆ ಸಂಖ್ಯೆ 373 
ಮಾನ್ಯ ಸದಸ್ಯರ ಹೆಸರು ' ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 18.02.2022 
ಉತ್ತರಿಸುವ ಸಜಿವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ. 


ಸಂ. ಪ್ರಶ್ನೆ ಉತ್ತರ 
ಅ) | ಉಡುಪಿ ಮತ್ತು ದಕ್ಲಿಣ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ 
ಜಿಲ್ಲೆಯಲ್ಲಿ ಇಲಾಖಾ ಅಧೀನದಲ್ಲಿ | ಇಲಾಖಾವತಿಯಿಂದ ಕಾರ್ಯನಿರ್ಮಹಿಸುತ್ತಿರುವ ಬಾಲಕರ ಮತ್ತು ಬಾಲಕಿಯರ 
ಮ 1 ವಿದ್ಯಾರ್ಥಿನಿಲಯಗಳು, ಕಟ್ಟಿಡದ ವಿವರ, ವಾರ್ಷಿಕ ಪಾವತಿಸುತ್ತಿರುವ ಬಾಡಿಗೆ 
ಕಾರ್ಯನಿರ್ವಹಿಸುತ್ತಿರುವ 8% ' ಟಿ ' - 
೨ ತ ೨ ಎ! ಹಾಗೂ ಸ್ವಂತ ನಿವೇಶನ ಹೊಂದಿ ಬಾಡಿಗೆ ಕಟ್ಟಡದಲ್ಲಿ 
ದ್ಯಾರ್ಥಿ ಮತ್ತು ದ್ಯಾರ್ಥಿ ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿವಿಲಯಗಳ ವಿವರ ಕೆಳಕಂಡಂತಿದೆ. 
ನಿಲಯಗಳ ಸಂಖ್ಯೆ ಏಷ್ಟು: | .- | 
ಅವುಗಳಲ್ಲಿ ಸ್ಥರತ ಕಟ್ಟಡದಲ್ಲಿ ನಿಲಯಗಳ ಸಂಖ್ಯೆ ಕಟ್ಟಡದ ವಿವರ ವಾರ್ಷಿಕ | ಸ್ವಂತ ನಿವೇಶನ 
PN . ಬಾಡಿಗೆ ಹೊಂದಿಬಾಡಿಗೆ 
ಕಾರ್ಯನಿರ್ವಹಿಸುತ್ತಿರುವ 'ಮತ್ತು ಚಿಲಿಯ ವಾಲ್‌ 7 ಾಕ | ಸ್ಪಂತ | ಬಾಡಿಗೆ | ಉಚಿತ | ಮೊತ್ತ | ಕಟ್ಟಡದಲ್ಲಿರುವ 
ಬಾಡಿಗೆ ಕಟ್ಟಡದಲ್ಲಿ || (ರೂಲಕ ವಿದ್ಯಾರ್ಥಿನಿಲಯ 
೨ ಗಳಲ್ಲಿ) ಗಳ ಸಂ: 
ಕಾರ್ಯನಿರ್ವಹಿಸುತ್ತಿರುವ ಉಡುಫಿ | 20 | 2 29 p 3 24604 
ನಿಲಯಗಳ ಸಂಖ್ಯೆ ಎಷ್ಟು: 

2 | ದಕ್ಷಿಣ 30 | 43 42 28 3 267.17 28 
ವಾರ್ಷಿಕ ಬಾಡಿಗೆ ಮೊತ್ತವೆಷ್ಟು: ಫನಡ (9 ವಿವಿಗಳ 
ಸ್ವಂತ ಬಿವೇಶನವನ್ನು ಹೊಂದಿ ಸೈಂತ ಕಟ್ಟಡ 

ನಿರ್ಮಾಣ 
ಬಾಡಿಗೆ ಕಟ್ಟಡದಲ್ಲಿ ಪುಗತಿಯಲ್ಲಿರುತ್ತ 
ಕಾರ್ಯನಿರ್ವಹಿಸುತ್ತಿರುವ ದೆ) 
ನಿಲಯಗಳ ಸಂಖ್ಯೆ ಐಷ್ಟು: | . 
(ಜಿಲ್ಲಾವಾರು ತಾಲೂಕುವಾರು | ಜಿಲಾವಾರು, ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಂಧ-1 ರಲ್ಲಿನೀಡಲಾಗಿದೆ. 
ಮಾಹಿತಿ ನೀಡುವುದು) 
ಆ) -: ಈ ವಿದ್ಯಾರ್ಥಿ-ಮತ್ತು ವಿದ್ಯಾರ್ಥಿನಿ: - -ಉಡುಪಿ -ಹಾಗೂ -ದಕ್ಷಿಣ- ಕನ್ನಡ - ಜಿಲ್ಲೆಯಲ್ಲಿ.- ಹಿಂದುಳಿದ .ವರ್ಗಗಳ. 


ನಿಲಯಗಳ ವಾಸ್ತವ್ಯದ ಗರಿಷ್ಠ 
ಸಾಮರ್ಥ್ಯ ಎಷ್ಟು: ಪ್ರಸ್ತುತ ಇರುವ 
ವಿದ್ಯಾರ್ಥಿ , ಮತ್ತು 
ವಿದ್ಯಾರ್ಥೀನಿಯರ ಸಂಖ್ಯೆ ಎಷ್ಟು: 
ಮಿತಿಗಿಂತ ಹೆಚ್ಚಿನ ಪ್ರವೇಶದಿಂದ 


ಮೂಲ ಸೌಕರ್ಯದ 
ಕೊರತೆಯಾಗಿರುವುದನ್ನು ಸರ್ಕಾರ 
ಗಮನಿಸಿದೆಯೇ: (ಜಿಲ್ಲಾವಾರು, 
ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಕಲ್ಯಾಣ ಇಲಾಖಾ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಬಾಲಕರ ಮತ್ತು 
ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲಿನ ವಾಸ್ತವ್ಯದ ಗರಿಷ್ಠ ಸಾಮರ್ಥ್ಯ ಹಾಗೂ 
ಪುಸ್ತುತ ವಾಸ್ತವ್ಯ ಇರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಸಂಖ್ಯೆ ಈ| 
ಕೆಳಕಂಡಂತಿವೆ. 


ವಾಸ್ತವ್ಯದ ಗರಿಷ್ಠ ಸಾಮರ್ಥ್ಯ ಪುಸ್ತುತ ವಾಸ್ತವ್ಯ ಇರುವ ಸಂಖ್ಯೆ 
ಜಿಲ್ಲೆಯ ಸಂಖ್ಯೆ (ಮಂಜೂರಾತಿ ಸಂಖ್ಯೆ) 
ಹೆಸರು ಬಾಲಕ ಬಾಲಕಿ ಒಟ್ಟು ಬಾಲಕ ಬಾಲಕಿ ಒಟ್ಟು 
ಉಡುಪಿ 1700 2045 3745 1093 1704 2797 
ದಕ್ಷಿಣ 2360 4000 6360 1780 2972 4752 
ಕನ್ನಡ 


ಮುಂದುವರೆದು, ಉಡುಪಿ ಹಾಗೂ ದಕ್ಲಿಣ ಕನ್ನಡ ಜಿಲ್ಲೆಗಳಲ್ಲಿನ 
ವಿದ್ಯಾರ್ಥಿನಿಲಯಗಳಲ್ಲಿ ವಾಸವ್ಯದ ಗರಿಷ್ಠ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪ್ರವೇಶ 
ಇಲ್ಲದಿರುವುದರಿಂದ, ಮೂಲಸೌಕರ್ಯದ ಕೊರತೆಯ ಪ್ರಶ್ನೆ ಉದವಿಸುವುದಿಲ್ಲ. 
ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿಯನ್ನು ಅನುಬಲಧ-2 ರಲ್ಲಿ 
ನೀಡಲಾಗಿದೆ. 


ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ವಿದ್ಯಾರ್ಥಿನಿಲಯಗಳಿಗೆ | 


ಇ) | ಕಳೆದ ಮೂರು ವರ್ಷಗಳಲ್ಲಿ 
ಪ್ರವೇಶಾತಿಯನ್ನು ಕೋರಿ ಸಲ್ಲಿಸಿದ | 2018-19, 2019-20 ಮತ್ತು 2020-21ನೇ ಸಾಲುಗಳಲ್ಲಿ ಪ್ರವೇಶ ಕೋರಿ ಸಲ್ಲಿಸಿರುವ 
ಅರ್ಜಿಗಳ ಸಂಖ್ಯೆ ಎಷು: ಪ್ರವೇಶಾತಿ ಅರ್ಜಿಗಳು ಹಾಗೂ ಪ್ರವೇಶಾತಿ ನೀಡಿರುವ ವಿವರ ಕೆಳಕಂಡಂತಿದೆ. 
Ye 
2 ಸ ಜಿಲ್ಲೆಯ ಪ್ರವೇಶ ಕೋರಿ ಸಲ್ಲಿಸಿರುವ ಪ್ರವೇಶಾತಿ ನೀಡಿರುವ ಸಂಖೆ, 
ನಹ ಸಿಖ ಎಷ್ಟು: || ಹಸರು ಅರ್ಜಿಗಳ ಸಂಖ್ಯೆ | £ 
ಬಾಕಿಯುಳಿದ ಮಕ್‌ಳಿಗೆ ಶಿಕ್ಷಣದ 201819 | 2019-20 | 202021 | 2018-19 | 2019-20 2020-21 
' ಹಕ್ಕನ್ನು ಖಾತ್ರಿ ಪಡಿಸುವ 
SS ಉಡುಪಿ 3525 3629 2672 3017 3012 2415 
ON ಸ 
ಕಲ್ಪಿಸುವ ಬಗ್ಗೆ ಸರ್ಕಾರದ | ದ&ಣ 5816 6738 6034 5474 5582 4923 
ಕ್ರಮವೇನು: ಕನ್ನಡ 
ಆದಾಗ್ಯೂ, ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ ಅರ್ಜಿ ಸಲ್ಲಿಸಿ, 
ಪ್ರವೇಶ ದೊರಕದ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ | 
ಪರ್ಯಾಯವಾಗಿ ಅನುದಾನದ ಲಭ್ಯತೆಯನುಸಾರ ವಿದ್ಯಾಸಿರಿ ಯೋಜನೆಯಡಿ 
ಪ್ರತಿ ವಿದ್ಯಾರ್ಥಿಗೆ ಪ್ರತಿ ಮಾಹೆ ರೂ.1500/- ರಂತೆ ಗರಿಷ್ಠ 10 ತಿಂಗಳಿಗೆ | 
ರೂ.15,000/- ಗಳನ್ನು ಮಂಜೂರು ಮಾಡಲಾಗುತ್ತದೆ. j ' 
ಈ) | ಗ್ರಾಮೀಣ ಭಾಗದಲ್ಲಿರುವ ಉಡುಪಿ ಹಾಗೂ ದಕ್ಲಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಬಾಗದಲ್ಲಿ ಸ್ವಂತ 


ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ 
ವಿಲಯಗಳನ್ನು ಸಂತ ಕಟ್ಟಡದ 
ನಿಲಯಗಳನ್ನು ಮುಚ್ಚಿ ನಗರ 
ಭಾಗದಲ್ಲಿ ಹೊಸದಾಗಿ ಬಾಡಿಗೆ 
ಕಟ್ಟಡದಲ್ಲಿ ವಿಲಯಗಳನ್ನು 
ಪ್ರಾರಂಭಿಸುವ ಔಚಿತ್ಯವೇನು: 
ಅದಿಕಾರಿಗಳ ಮತ್ತು ಸಿಬ್ಬಂದಿಗಳ 
ಅನುಕೂಲಕ್ಕಾಗಿ ಪಟ್ಟಣದತ್ತ. 


`'ವಲಸೆಯಾಗುತ್ತಿರುವುದು ನಿಜವೇ 


ಕಟ್ಟಡದ ' ನಿಲಯಗಳನ್ನು ಮುಚ್ಚಿ ನಗರ ಭಾಗದಲ್ಲಿ ಹೊಸದಾಗಿ ಬಾಡಿಗೆ 
ಕಟ್ಟಿಡದಲ್ಲಿ ಪ್ರಾರಂಭಿಸಿರುವಂತಹ ವಿದ್ಯಾರ್ಥಿನಿಲಯಗಳು ಯಾವುದೂ 
ಇರುವುದಿಲ್ಲ. 


ಸಂಖ್ಯೆ: ಹಿಂವಕ 90 ಬಿಂಎ೦ಎಸ್‌ 2022 


(ಕೋಟಶ್ರೀ ಸ ಪೂಜಾರಿ) 
ಹಿಂದುಳಿದ ವರ್ಣೆಗಳ ಕಲ್ಯಾಣ ಇಲಾಖೆ 


ಕಂಬಿ - \ 


ಸ 


ಮಾನ್ಯ ವಿಧಾನಪರಿಪತ್‌ ಸಡೆಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ.373ಕ್ಕೆ ಅನುಬಂಧ-1 
ಉಡುಪಿ ಹಾಗೊ ರೆ್ತಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿನಿಲಯಗಳು, ಕಟ್ಟಡದ ವಿವರ, ವಾರ್ಪಿಕ ಬಾಡಿಗೆ ಮೊಶ್ತದ ತಾಲೂಕುವಾರು 


ವಿವರ ಈ ಕೆಳಕಂಡಂತಿವೆ. 
ಉಡುಪಿ 
ತಾಲೂರು ಬಾಲಕರ ಬಾಲಕಿಯರ ಸ್ವಂತ 'ಬಾಡಿಗೆ ಉಚಿತ ವಾರ್ಷಿಕ ಬಾದಿಗೆ 
ವಿದ್ಯಾರ್ಥಿ | ವಿದ್ಯಾರ್ಥಿ ನಿಲಯ ಕಟ್ಟದಲ್ಲಿ ಕಾರ್ಯ ಕಟ್ಟದಲ್ಲಿ ಕಾರ್ಯ ಕಟ್ಟದಲ್ಲಿ ಕಾರ್ಯ ಮೊತ್ತ 
ನಿಲಯ ನಿರ್ವಹಿಸುತ್ತಿರುವ ವಿವರ | ನಿರ್ವಹಿಸುತ್ತಿರುವ ವಿವರ ನಿರ್ವಹಿಸುತ್ತಿರುವ ವಿವರ (ರೂ.ಲಕ್ಷಗಳಲ್ಲಿ) 
ಉದುಪಿ 9 10 12 5 2 22.4826 
ಕುಂದಾಪುರ 6 8 10 4 [) 22.1214 
ಕಾರ್ಕಳ 5 3 7 [) 1 0.00 
ಒಟ್ಟು 20 21 29 9 3 44.504 
ದಕ್ಷಿಣ ಕನ್ನಡ ಜಿಲ್ಲ 
ತಾಲೂಕು ಬಾಲಕರ ಬಾಲಕಿಯರ ಸ್ವಂತ ಬಾಡಿಗೆ ಉಚಿತ ವಾರ್ಷಿಕ ಬಾಡಿಗೆ 
ವಿದ್ಯಾರ್ಥಿ | ವಿದ್ಯಾರ್ಥಿ ನಿಲಯ ಕಟ್ಟದಲ್ಲಿ ರಾರ್ಯ ಶೆಟ್ಟದಲ್ಲಿ ಕಾರ್ಯ ಕಟ್ಟದೆಲ್ಲಿ ಕಾರ್ಯ ಮೊತ್ತ 
— ಸ -ನಿಲಯ |” —- |. ನಿರ್ವಹಿಸುತ್ತಿರುವ ವಿವರ..- ನಿರ್ವಹಿಸುತ್ತಿರುವ ವಿವರ .|. . ನಿರ್ವಹಿಸುತ್ತಿರುವ ವಿವರ : |: (ರ್ಲೋಲಸ್ಷಗಳಲ್ಲಿ)__. | 
ಬಂಟ್ವಾಳ _ 4 6 7 2 1 12860 
ಬೆಳಂಗಡಿ 6 10 8 8 [) 75.76 
ಮಂಗಳೂರು 14 13 15 11 1 136.32 
ಪುತ್ತೂರು 3 [3 4 5 0 34.91 
ಸುಳ್ಯ 3 8 8 2 1 7.58 
ಒಟ್ಟು 30 43 42 28 © 3 267.17 


ನಲಂ - ಇ 


[gd 
ಮಾನ್ಯ ವಿಧಾನಪರಿಷತ್‌ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ.373ಕ್ಕೆ ಅನುಬಂಧ-2 


ಉಡುಪಿ ಹಾಗೂ ದಕ್ಷಿಣ ಕನ್ನಡೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ಪರ್ಗೆಗಳ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿನಿಲಯಗಳಲ್ಲಿನ ವಾಸ್ತವ್ಯದ 
ಸಾಮರ್ಥ್ಯ ಹಾಗೂ ಪ್ರಸ್ತುತ ವಾಸ್ತವ್ಯ ಇರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ವಿವರ 


ಉಡುಪಿ ಜಿಲ್ಲ 
ವಾಸ್ತವ್ಯದ ಗರಿಷ್ಠ ಸಾಮರ್ಥ್ಯ ಸ6ಖ್ಯೆ ಪ್ರಸ್ತುತ ವಾಸ್ತವ್ಯ ಇರುವ ಸಂಖ್ಯೆ 
ಜಿಲ್ಲೆಯ ಹೆಸರು (ಮಂಜೂರಾತಿ ಸಂಖ್ಯೆ) 
ಬಾಲಕ ಬಾರಿಸಿ ಒಟ್ಟು ಬಾಲಕ ಬಾಲಕಿ ಒಟ್ಟು 
ಉಡುಪಿ 905 970 1875 588 881 1469 
ಕುಂದಾಪುರ 435 775 1210 328 677 1005 
ಶಾರ್ಕಳ 360 300 660 177 146 323 
1 ಒಟ್ಟು 1700 2045 3745 1093 1704 2797 
| | ದಕ್ಷಿಣ ಕನ್ನಡ್‌ ಜಿಲ್ಲೆ 
ವಾಸ್ತವ್ಯದ ಗರಿಷ್ಠ ಸಾಮರ್ಥ್ಯ ಸಂಖ್ಯೆ ಪ್ರಸ್ತುತ ವಾಸ್ತವ್ಯ ಇರುವ ಸಂಖ್ಯೆ 
ಜಿಲ್ಲೆಯ ಹೆಸರು (ಮಂಜೂರಾತಿ ಸಂಖ್ಯೆ) 
ಬಾಲಕ ಬಾಲಕಿ ಒಟ್ಟು ಬಾಲಕ ಬಾಲಕಿ ಒಟ್ಟು 
ಸ i -|ಬಂಟ್ಟಾಳ. ಎ 20 55 | 795-189 ETE 535 

ಬೆಳ್ತಂಗಡಿ 445 895 1340 330 . 627 957 
ಮಂಗಳೂರು 1155 1320 2475 919 1129 2048 
ಪುತ್ತೂರು 260 560 820 153 421 574 
ಸುಳ್ಯ 240 690 930 189 449 638 
ಒಟ್ಟು 2360 4000 6360 1780 2972 4752 


ಕ 


ಸತರ ಕಲ್ಪಾಹೆ ಇಲಾಖೆ, ಬೆಂಗಳೂರು. 


